ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


722 
ಶ್ರೀ ಕೆ. ಗೋವಿಂದರಾಜ್‌ 
12.03.2020 
ಮುಖ್ಯಮಂತ್ರಿ 


ಪ್ರಶ್ನೆ 


(ಅ) ದಿನಾಂಕ: 03.02.2017ರಂದು ಧಾರವಾಡ 
ಜಿಲ್ಲೆಯಲ್ಲಿ ನಡೆದಂತಹ ರಾಜ್ಯ ಒಲಂಪಿಕ್‌ ಕ್ರೀಡಾ 
ಕೂಟದಲ್ಲಿ ಒಲಂಪಿಕ್ಸ್‌ನಲ್ಲಿ ಪದಕ ಗೆದ್ದವರಿಗೆ 'ಎ' 
ವೃಂದದ ಹುದ್ದೆ ಮತ್ತು ಏಷಿಯನ್‌ ಗೇಮ್ಸ್‌ 
ಮಟ್ಟದಲ್ಲಿ ಗೆದ್ದಂತಹ ಪದಕ ಎವಿಜೇತರುಗಳಿಗೆ 
ಅವರವರ ವಿದ್ಯಾರ್ಹತೆಯ ಅನುಗುಣವಾಗಿ 'ಬಿ' 
ವೃಂದದಲ್ಲಿ ಉದ್ಯೋಗಾವಕಾಶವನ್ನು ಕಲ್ಪಿಸಿ 
ಕೊಡುವುದಾಗಿ ಅಂದಿನ ಸರ್ಕಾರ ಘೋಷಣೆ 
ಮಾಡಿದ್ದು ನಿಜವೆ; 


(ಆ) ಹೌದಾಗಿದ್ದಲ್ಲಿ, ಈ ಸರ್ಕಾರದ ಘೋಷಣೆ ಈಗ 
ಯಾವ ಹಂತದಲ್ಲಿದೆ: 


(ಇ) ಸರ್ಕಾರದ ಘೋಷಣೆಯನ್ನು ತ್ವರಿತಗತಿಯಲ್ಲಿ 
ಜಾರಿಗೊಳಿಸಿದರೆ, ಬಹಳಷ್ಟು ಪ್ರತಿಭಾವಂತ 
ಕ್ರೀಡಾಪಟುಗಳಿಗೆ ಉದ್ಯೋಗಾವಕಾಶ 
ಕಲ್ಪಿಸಿಕೊಟ್ಟಂತಾಗುವುದಿಲ್ಲವೇ? 


ಆಯವ್ಯಯ ಘೋಷಣೆಯನ್ನು 
ಜಾರಿಗೊಳಿಸಲು ಕ್ರಮವಹಿಸಲಾಗುತ್ತಿದೆ. 


ಸಂಖ್ಯೆ: ಸಿಆಸುಇ 55 ಸೆನೆನಿ 2020 


[ASRS F 
(ಬಿ.ಎಸ್‌. ಯಡಿಯೂ 
ಮುಖ್ಯಮಂತ್ರಿ 


